ಎಚ್‌. ಎಸ್‌. ಕಾಂಬಳೆ 


ಖಾನಾಫುರದಲ್ಲಿಯ ಒಂದು ಅಪರೂಪದ ಪದ್ಮಾವತಿ ಶೈನಯಕ್ಕಿ ಶಿಲ್ಪ 


ಬ್ಗ 


ಖಾನಾಪುರವು ಧಾರವಾಡದಿಂದ ಉತ್ತರಕ್ಕೆ 
ಸುಮಾರು ೨೪ ಕಿ. ಮೀ. ದೂರದಲ್ಲಿ ಇದೆ. ಈ 
ಗ್ರಾಮದ ಬಲಗುಡ್ಡದ ಮೇಲೆ ಇತ್ತೀಚೆಗೆ ಒಂದು 
ದೇವಾಲಯವನ್ನು ಕಟ್ಟಲಾಗಿದೆ. ಇದನ್ನು ಸ್ಥಳಿಕರಂ 
“ಶಂಕ್ರಿ ದೇವಾಲಯ” ಎಂದಂ ಕರೆಯುತ್ತಾರೆ. 


ಗರ್ಭಗುಡಿಯಲ್ಲಿ ಶಂಕ್ರಿದೇವಿ ಎಂದು ಕರೆಯ 
ಲಾಗುವ ಒಂದಂ ಪ್ರಾಚೀನ ವಿಗ್ರಹವಿದೆ. ಶೈಲಿ 
ದೃಷ್ಟಿಯಿಂದ ಬಹುಶಃ ಇದಂ ಕ್ರಿ.ಶ. ೧೧-೧೨ನೇ ಶತ 
ವಾನದ್ದು ಎಂದಂ ಹೇಳಬಹುದು. ಮೂರ್ತಿಯ 
ಲಕ್ಷಣಗಳನ್ನು ಪರಿಶೀಲಿಸಿದರೆ “ಜೈನ ಪದ್ಮಾವತಿ” ಎಂದು 
ಗುರಂತಿಸಬಹಂದು. ಈ ಮೂರ್ತಿಯಂ ತ್ರಿಭಂಗದಲ್ಲಿ 
ಇದೆ ; ಚತುರ್ಭುಜ ಹೊಂದಿದೆ... ಬಲ ಮತ್ತು ಎಡ 
ಕೈಗಳಲ್ಲಿ ಕ್ರಮವಾಗಿ “ಅಂಕುಶ? ಮತ್ತು “ಪಾಶಾ” ಇವೆ. 
ಮುಂದಿನ ಎಡಹಸ್ತವು ವಣಬರಿದು ಹೋಗಿ ಅದರಲ್ಲಿ 
ಖಡ್ಗವನ್ನು ಜೋಡಿಸಲಾಗಿದೆ. 


ಸಾವರಾನ್ಯವಾಗಿ ಈ ಕಾಲದ ಮೂರ್ತಿಶಿಲ್ಪ 
ಗಳಲ್ಲಿ ತೋರಿಸಲ್ಪಟ್ಟ ಎಲ್ಲ ಆಭರಣಗಳು ಅಂದರೆ ಕಿರೀಟ, 
ಚಕ್ರಕುಂಡಲ, ಕಂಠಹಾರ, ಸರ ವಂತ್ತು ಕೈಬಳೆ ಮೊದ 
ಲಾದವುಗಳಿಂದ ಅಲಂಕರಿಸಲ್ಪಟ್ಟಿದೆ. ಕಿರೀಟ ಮಕು 
ಟದ ಮೇಲೆ *ಜಿನಬಿಂಬ'ವಿದೆ ಹಾಗೂ ಬಿಚ್ಚಿದ ಹಾವಿನ 
ಹೆಡೆ ಇದೆ. ಇವೆರಡೂ ಲಕ್ಷಣಗಳು ಜೈನ ಪದ್ಮಾವತಿ 


೩೦ 


ಯಕ್ಷಿಯ ವಿಶಿಷ್ಟ ಲಕ್ಷಣಗಳಾಗಿವೆ. ಆದ್ದರಿಂದ ಈ 
ಮೂರ್ತಿಯನ್ನು ಪದ್ಮಾವತಿ ಯಕ್ಷಿ ಎಂದು ಗಂರಂತಿಸ 
ಬಹುದಂ. ಕಟವಸ್ತ್ರವನ್ನು ಎರಡು ಬದಿಗಳಲ್ಲಿ ನೆಲ 
ಮುಟ್ಟುವಂತೆ ಇಳಿಬಿಡಲಾಗಿದೆ. ಇದರ ಪ್ರಭಾವಳಿಯಂ 
ಅಂಡಾಕೃತಿಯಲ್ಲಿ ಇದ್ದು ತೀರಾ ಸರಳವಾಗಿದೆ. ತಲೆ 
ಹಿಂಬದಿಯಲ್ಲಿ ವರ್ತುಳ ಪ್ರಭಾಮಂಡಳವಿದೆ. ಮೈೈವಕಾ' 
ಟವು ನೀಳವಾಗಿದೆ. ಇವೆಲ್ಲವು ತುಲನಾತ್ಮಕ ವಿಶಿಷ್ಟ 
ಲಕ್ಷಣಗಳ, ಸಾವಕಾನ್ಯವಾಗಿ ೧೧-೧೨ನೇ ಶತವಕಾನದ 
ಜೈನಯ ಕ್ಷಿ ಮೂರ್ತಿಯನ್ನು ಕುಳಿತ ಭಂಗಿಯಲ್ಲಿ ತೋದಿಸ 
ಲಾಗುತ್ತದೆ; ಇಲ್ಲಿ ನಿಂತ ಭಂಗಿಯಲ್ಲಿ ತೋರಿಸಂ 
ವುದ ಒಂದು ಅಪರೂಪದ ವಕಾದರಿ. ಈ ತರದ 
ಬರ್ತಿ ಐಹೊಳೆಯಲ್ಲಿ ಒಂದಿದೆ. ಇದರಲ್ಲಿ ಒಂದಂ 
ವಿಶಿಷ್ಟ ಲಕ್ಷಣವಿದೆ ; ಇದು ಅಷ್ಟ-ಭುಜ ಉಳ್ಳಿ ದ್ಧಿ; 
ಶೈಲಿದೃಷ್ಟಿಯಿಂದ ಇದು ೧೨ನೇ ಶತವಕಾನದ್ದು. 


ಆದ್ದರಿಂದ ಖಾನಾಪುರದ ಗಂಡ್ಡದ ಬದಿಯಲ್ಲಿ 
ಆಗಾಗ ಅಗೆದಾಗ ಜೈನ ಅವಶೇಷಗಳು ದೊರೆಯುತ್ತವೆ, 
ಮತ್ತು ಅರ್ಧ ಕಿ.ಮೀ. ದೂರದಲ್ಲಿ ತಡಕೊಡ ಗ್ರಾವಂ 
ದೊಳಗೆ ಒಂದು ಜೈನ ಬಸದಿ ಇದೆ. ಇವುಗಳನ್ನು ಪರಿ 
ಶೀಲಿಸಿದಾಗ ಇಲ್ಲಿ ಒಂದು ಪಾರ್ಶ್ವನಾಥ ದೇವಾಲಯ 
ಇದ್ದಿರಬಹಂದಂ ಎಂದರ ಹೇಳಬಹಂದಂ. ಇವುಗಳ ಹೆಚ್ಚಿನ 
ಅಧ್ಯಯನ ಕೆ ಗೊಳ್ಳ ಲಾಗಿದೆ 


ಇತಿಹಾಸ ದರ್ಶನ 


